ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 219014) 
ಸದಸ್ಯರ ಹೆಸರು : ಶ್ರೀ ಬಿ.ಎಂ.ಫಾರೂಖ್‌ 
(ವಿಧಾನ ಸಭೆಯಿಂದ 
| ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 17.02.2022 
ಉತ್ತರಿಸುವ ಸಚಿವರು : ಗೃಹ ಸಚಿವರು 


Es 


ಕರಾವಳಿ ವಲಯದಲ್ಲಿ ಇತ್ತೀಚೆಗೆ | ವಲಯದಲ್ಲಿ ನೈತಿಕ ಪೊಲೀಸ್‌ ಗಿರಿ ವಿಷಯ ಗಮನಕ್ಕೆ 


ತಿ 
ನೈತಿಕ ಪೊಲೀಸ್‌ಗಿರಿ ಪ್ರಕರಣಗಳ | ಶಾ ತಕ್ಷಣ ಪ್ರಕರಣಗಳು ದಾಖಲು ಮಾಡಿ, ಕೂಡಲೇ ಕ ಕಮ 


ಸಂಖ್ಯೆ ಹೆಚ್ಚಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಜರುಗಿಸಲಾಗುತ್ತಿದೆ. 


ಕರಾವಳಿ ವಲಯದಲ್ಲಿ ಕಳೆದ ಮೂರು ವರ್ಷಗಳಿಂದ 
ಇತ್ತೀಚಿನವರೆಗೆ ನೈ ತಿಕ ಪೊಲೀಸ್‌ಗಿರಿ ಪ್ರಕರಣಗಳಿಗೆ 
ಸಂಬಂಧಿಸಿದಂತೆ ಒಟ್ಟು 31 ಪ್ರಕರಣಗಳು ದಾಖಲಾಗಿ 

ವರ್ಷವಾರು ಹಾಗೂ ಜಿಲ್ದಾವಾರು ವಿವರ ಕೆಳಗಿನಂತಿದೆ. 


ದಾಖಲಾದ ಪ್ರಕರಣಗಳಿಷ್ಟು 


3 [s; ರ 
ಸರ್ಕಾರವು 
ಕ್ರಮಗಳೇನು 9 


ಸಿಬ್ಬಂದಿಯವರನ್ನು ನೇಮಿಸಿ, ತಿಂಗಳಿಗೆ 2 ಬಾರಿ 
ಸಾರ್ವಜನಿಕ ಸಭೆ ನಡೆಸಿ ಸಾರ್ವಜನಿಕರಿಗೆ ತಿಳುವಳಿಕೆ 
ನೀಡಲಾಗುತ್ತಿದೆ. 

2. ಹೊಲೀಸ್‌ ಠಾಣಾ ವ್ಯಾಪ್ತಿಯ ಸ್ಥಳೀಯ ಪೊಲೀಸ್‌ 
ಅಧಿಕಾರಿಗಳು ಯಾವುದೇ "ಟನೆ ಗಮನಕ್ಕೆ ಬಂದ ತಕ್ಷಣ 
'ಸ್ಥಳಕ್ಕೆ ಕೂಡಲೇ ಭೇಟಿ ನೀಡಿ ಪ್ರಕರಣ ದಾಖಲಿಸಿ ಸೂಕ್ತ 

ಕಾನೂನು ಕಮ ಕೈಗೊಳ್ಳಲು ಸೂಕ್ತ ನಿರ್ದೇಶನ 

ನೀಡಲಾಗಿದೆ. 


ಹೆಚ್‌ಡಿ 47 ಎಸ್‌ಎಸ್‌ಟಿ 2022 


. ಜಿಲ್ಲೆಯ ಎಲ್ಲಾ ರೌಡಿ ಶೀಟರ್‌ ಗಳ ಮತ್ತು ಕಮ್ಯೂನಲ್‌ 


. ಸಂಘ ಸಂಸ್ಥೆಗಳ ಮುಖಂಡರುಗಳು ಹಾಗೂ 


ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ ಹಾಗೂ ದಿನದ 247 
ಹೊಲೀಸ್‌ ಅಧಿಕಾರಿಗಳು /ಸಿಬ್ಬಂದಿಯವರನ್ನು ಕರ್ತವ್ಯಕ್ಕೆ 
ನೇಮಿಸಲಾಗಿರುತ್ತದೆ. 


ಗೂಂಡಾಗಳ ಚಲನ-ವಲನದ ಮೇಲೆ ನಿಗಾ ಇಡಲಾಗಿದೆ. 


ಕಾರ್ಯಕರ್ತರುಗಳಿಗೆ ಸೂಕ್ತ ತಿಳುವಳಿಕೆ ನೀಡಿ ಮತ್ತು 
ಅವರ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ, 
ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. 


